ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಯರ ಹೆಸರು 


ಉತ್ತರಿಸುವವರು 


"ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತು 


227 (247) 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಸಾರ್ವಜನಿಕ 
ಉದ್ದಿಮೆಗಳ ಸಚಿವರು ' 


22.09.2020 
ಕ್ರ.ಸಂ ಪ್ರಶ್ನೆ" ಉತ್ತರ 
(ಆ) | ರಾಜ್ಯದಲ್ಲಿ ಬೃಹತ್‌ ಮತ್ತು ಮಧ್ಯಮ ಶಾಮ ಶೂಪಿಸಲಾಗಿದ: 
ಕೈಗಾರಿಕೆಗಳ ಪ್ರೋತ್ಸಾಹಕ್ಕೆ ರಾಜ್ಯದಲ್ಲಿ ಹೊಸದಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಹೊಸ ಕೈಗಾರಿಕಾ ನೀತಿ 2೦2೦- 
ಯೋಜನೆ ರೂಪಿಸಲಾಗಿದೆಯೇ? 5 ಜಾರಿಗೆ ತಂದಿದೆ. ಸದರಿ ನೀತಿಯಡಿ ಬೃಹತ್‌ ಕೈಗಾರಿಕಾ ಸ್ಥಾಪನೆಗೆ ಈ ಕೆಳಕಂಡ 
( ವಿವರ ನೀಡುವುದು) " | ವಿವಿಧ ಪ್ರೋತ್ಸಾಹ ಮತ್ತು ರಿಯಾಯಿತಿ ನೀಡಲು ಅವಕಾಶ ಕಲ್ಪಿ ಸಿದೆ. 
1. ಮುದ್ರಾಂಕ ಶುಲ್ಕ ವಿನಾಯಿತಿ, 
2. ಇಟಿಪಿ ಘಟಕ ಸಹಾಯಧನ, 
3. ಆ್ಯಂಕರ್‌ ಘಟಕ ಸಹಾಯಧನ, 
- 4. ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 
5. ಇನ್‌ ವೆಸ್ಪಮೆಂಟ್‌ ಪ್ರಮೋಷನ್‌ ಸಬ್ಬಿಡಿ 
ಮುಂದುವರೆದಂತೆ, ವಿವಿಧ ವಲಯಗಳ ಕೈಗಾರಿಕಾಭಿವೃದ್ಧಿಗೆ ಕರ್ನಾಟಕ ಏರೋಸ್ಟೇಸ್‌ 
ನೀತಿ-2013-23 ಮತ್ತು ಕರ್ನಾಟಕ ಎಲೆಕ್ಟಿ ಕಲ್‌ ವೆಹಿಕಲ್‌ ಪಾಲಿಸಿ-2017 ಜಾರಿಯಲ್ಲಿದ್ದು, 
“| ಸದರಿ ನೀತಿಯಲ್ಲಿ ಸಹ ವಿವಿಧ ಪ್ರೋತ್ಸಾಹ ಮತ್ತು ರಿಯಾಯಿತಿ ನೀಡಲು ಅವಕಾಶ 
ಕಲ್ಪಿಸಿದೆ. 
(ಆ) ರಾಜ್ಯದ ಮತ್ತು ಕೇಂದ್ರ | ರಾಜ್ಯ ಸರ್ಕಾರದಿಂದ ಕಳೆದ ಮೂರು ವರ್ಷಗಳಲ್ಲಿ ಬಿಡುಗಡೆಯಾದ, ಬಳಸಿದ 
ಸರ್ಕಾರದಿಂದ ಕಳೆದ 3 | ಅನುದಾನದ ವಿವರ 
ವರ್ಷಗಳಲ್ಲಿ ಬಿಡುಗಡೆಯಾದ, pe (ರೂ. ಕೋಟಿಗಳಲ್ಲಿ) 
ಬಳಸಿದೆ ಅನುದಾನ ಎಷ್ಟು; (ವಿವರ 
ನೀಡುವುದು) ಕ್ರ. ವಿವರ ವರ್ಷ ಬಿಡುಗಡೆಯಾದ 
ಸಂ. ಅನುದಾನ 
1 ಬೃಹತ್‌ ಮತ್ತು ಮಧ್ಯಮ | 2017-18 1552.52 
ಕೈಗಾರಿಕೆಗಳ 2018-19 931.25 
ಯೋಜನೆಗಳು 2019-20 720.10 
2 ಸಣ್ಣ ಕೈಗಾರಿಕೆಗಳ 2017-18 234.67 
ಯೋಜನೆಗಳು 2018-19 341.14 
2019-20 520.87 


ಕೇಂದ್ರ ಸರ್ಕಾರದಿಂದ 'ಕಳೆದ ಮೂರು. ವರ್ಷಗಳಲ್ಲಿ ಬಿಡುಗಡೆಯಾದ, ಬಳಸಿದ 
ಅನುದಾನದ ವಿವರ i 


(ರೂ. ಕೋಟಿಗಳಲ್ಲಿ) 
ಕ್ರ ವರ್ಷ | ಬಿಡುಗಡೆಯಾದ | | 
ಸಂ. ' ಅನುದಾನ 
1 2017-18 26.94 
2 2018-19 32.03 
3 2019-20 10.84 
(ಇ) | ಕಳೆದ 3 ವರ್ಷಗಳಲ್ಲಿ 
ಸ್ಥಾಪನೆಯಾದ ಕೈಗಾರಿಕೆಗಳು : ಪರ್ಷ ಸ್ಥಾಪನೆಯಾದ ಎಂ.ಎಸ್‌.ಎಂ.ಇ ಹಾಗೂ ಬೃಹತ್‌ 
ಎಷ್ಟು ಹಾಗೂ ಅವುಗಳ ಮೂಲಕ ಕೈಗಾರಿಕೆಗಳು 
ಎಷ್ಟು ಉದ್ಯೋಗ ಕಲ್ಪಿಸಲಾಗಿದೆ, | ಘಟಕಗಳ ಸಂಖ್ಯೆ ಉದ್ಯೋಗ 
(ವಿವರ ನೀಡುವುದು) A | 2017-18 . 48496 4,44,202 
2018-19 69280 | 5,83,441 
"2019-20 97233 7,02,515 
(ಈ) ಕೈಗಾರಿಕೆ ಸ್ಥಾಪನೆಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಕಳೆದ ಮೂರು ವರ್ಷಗಳಲ್ಲಿ 
ಒದಗಿಸಲಾಗಿರುವ ಜಮೀನು | ಕೈಗಾರಿಕಾ ಪ್ರದೇಶಗಳಲ್ಲಿ ಒಟ್ಟು 2543 ಉದ್ದಿಮೆಗಳಿಗೆ 2994.24 ಎಕರೆ ಜಮೀನು 
ಮತ್ತು ಮೂಲಭೂತ | ಹಂಚಿಕೆ ಮಾಡಲಾಗಿದೆ. ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. 
ಸೌಕರ್ಯಗಳ ವಿವರ py ಸ 
ನೀಡುವುದು? ಮಂಡಳಿಯು ಅಭಿವೃದ್ಧಿಪಡಿಸುವ . ಕೈಗಾರಿಕಾ ಪ್ರದೇಶಗಳಲ್ಲಿ ಮೂಲಭೂತ 
ಸೌಕರ್ಯಗಳಾದ ರಸ್ತೆ, ಚರಂಡಿ, ವಿದ್ಯುತ್‌ ಪೂರೈಕೆ ಹಾಗೂ ನೀರು ಸರಬರಾಜು 
ಇತ್ಯಾದಿಗಳನ್ನು ಕಲ್ಪಿಸಲಾಗುತ್ತದೆ. 


ಸಿಐ 236 ಎಸ್‌ಪಿಐ 2020(%) } 
MM, 
4 
(ಜಗದೀಶ್‌ ಶೆಟ್ಟರ್‌) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ - 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


\ 


RE 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ. ಬೆಂಗಳೂರು 
ಕಳೆದ ಮೂರು ವರ್ಷಗಳಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲಿ ಜಮೀನು ಹಂಚಿಕೆ" ಮಾಡಿರುವ ವಿವರಗಳು 
ಕ್ರಮ ಸಂ| ಜಿಲ್ಲೆಗಳು ಕೈಗಾರಿಕಾ ಪ್ರದೇಶ ] ಘಟಕಗಳು ಸ 
ಇ ; ಮ (ಎಕರೆಗಳಲ್ಲಿ) 
1 ಬಾಗಲಕೋಟೆ ನವನಗರ ಆಗ್ರೋಟೆಕ್‌ ಪಾರ್ಕ್‌ 1 0.21 
] ಕನಬರ್ಗಿ 1 . 0.25 
) ಬೆಳಗಾವಿ 
ಕಿತ್ತೂರು 73 41.56 
ೂ ಕೊಲ್ಲಾರ್‌ 1ನೇ ಹಂತ 6 "1.54 
3 : ಬೀದರ್‌ ಕೊಲ್ಲಾರ್‌ 2ನೇ ಹಂತ 67 32.64 
ಹಮ್ಮಾಬಾದ್‌ 13 7287 
| ಮಹಲ್‌ ಬಗಾಯತ್‌ 2 15 
ವಿಜಯಪುರ 
ಅಲಿಯಾಬಾದ್‌ ಬ್ಲಾಕ್‌-2 4 4] 
ಮುಂಡರಗಿ 3ನೇ ಹಂತ 1 0.25 
5 ಬಳ್ಳಾರಿ ಮುಂಡರಗಿ 4ನೇ ಹಂತ 1 0.17 
ಸಂಕ್ಷಾಪುರ 1ನೇ ಹಂತದ 8 6.07 
ಇಹನೊರ್‌ 3ನೇ ಹಂತ 26 ವಾಗ 10 
ನಂದೂರ್‌ ಕೆಸರಟಗಿ 2ನೇ ಹಂತ 30 68.85 
ಜ್ಞ ಕಡ್‌ — ES 
ನಂದೂರ್‌ ಕೆಸರಟಗಿ 2ನೇ ಹಂತ 230 25.89 
ಮಹಿಳಾ ಪಾರ್ಕ್‌ 
ಸಾದರಮಂಗಲ 1 0.11 


7 ಬೆಂಗಳೂರು ನಗರ 


ವೀರಸಂದ್ರ 


i 


ವಿರೋಸ್ಟೇಸ್‌ ಪಾರ್ಕ್‌, 
` ಬೆಂಗಳೂರು 


ಚೊಮ್ಮಸಂದ್ರ 4ನೇ ಹಂತ 2 1.09 
ಬೊಮ್ಮಸಂದ್ರ ಜಿಗಣಿ ಲಂಕ್‌ ರಸ್ತೆ 4 2.36 
ಜಿಗಣಿ 1ನೇ ಹಂತ 1 0.20 
ಅತಿಚೆಲೆ 2 113 


ಐಟಿ ಪಾರ್ಕ್‌, ಚೆಂಗಳೂರು 


ಹಾಡ್‌ ಪಾರ್ಕ್‌, 
ಬೆಂಗಳೂರು 


ಸೋಂಪುರ 51 60.79 
ಅವ್ದೇರಹಳ್ಳಿ 141 327.70 
3 ಜೆಂಗಳೂರು ಗ್ರಾಮಾಂತರ 
' ಏರೋಸ್ಪೇಸ್‌ ಎಸ್‌. ಇ. ಜಡ್‌ 13 48.23 
ಓಬದೇನಹಳ್ಳಿ 101. 80.12 
ಹಾರೋಹಳ್ಳಿ 2ನೇ ಹಂತ 2 12.72 
9 ರಾಮನಗರ 
ಬಿಡದಿ 1 0.30 
ಬೇಲೂರು 1 1.71 
10 ಧಾರವಾಡ 
| ಗಾಮನಗೆಟ್ಟಿ 1 ಮತ್ತು 2ನೇ ಹಂತ 17. 22.40 
11 ಗದಗ . ನರಸಾಪುರ 
— ಹಾಸನ ಜೆಳವಣೆಗೆ ಕೇಂದ್ರ 13 77.36 
12 ಹಾಸನ 
ಫಾರ್ಮಾಸ್ಯೂಟಿಕಲ್‌ ಎಸ್‌.ಇ.ಜೆಡ್‌ 5 42.37 
[E ಚಾಮರಾಜನಗರ ಬಡನಕುಷ್ಪೆ ಲಂಬಾ IR [FE 884 | 
ಗೌರಿಬಿದನೂರು 1ನೇ ಹಂತ 2 2.53 
14 ಚಿಕ್ಕಬಳ್ಳಾಪುರ 
೪ ಗೌರಿಬಿದನೂರು 2ನೇ ಹಂತ 80 96.61 
| ಬಂಗಾರಪೇಟೆ 1 0.52 
ಜಕ್ಕಸಂದ್ರ 29 49.12 
ನರಸಾಪುರ 11 8.97 
15 ಕೋಲಾರ ಸಾಹು | 
ಜೇಮಗಲ್‌ 92 141.49 
ಮಾಲೂರು 3ನೇ ಹಂತ 1 5.00 
ಮಾಮರ ಸಾಪ 33 747 
ಹೆಬ್ಬಾಳ ಕೈಗಾರಿಕಾ ವಸತಿ ಪ್ರದೇಶ | 2 021 
ಕಲ್ಲಹಳ್ಳಿ 1 2.00 
ಕೂರ್ಗಳ್ಳಿ 23 32.32 
- ಕಡಕೋಳ 31 13.74 
16 ಮೈಸೂರು 
ಅಡಕನಷ್ಯಾ Ts FEV) -] 
ಮಹಿಳಾ ಪಾರ್ಕ್‌ 1ನೇ ಹಂತ, 
: ಡ 69 22 
| , ತಾಂಡ್ಯ | 
ಮಹಿಳಾ ಪಾರ್ಕ್‌ 2ನೇ ಹಂತ, 
17 8.12 


{ ತಾಂಡ್ಯ | 


Ks 


ವಸಂತನರಸಾಪುರ 1ನೇ ಹಂತ 


|. 17 ಮಂಡ್ಯ ಗೆಜ್ಜಲಗೆರೆ 1 0.25 
43 ದಿಯೋಸೊಗೂರು 1 0.50 
ರಾಯಚೂರು ಬೆಳವಣಿಗೆ ಕೇಂದ್ರ 15 | 8.85 
18 ರಾಯಚೂರು : | 
೪ ಮಾನ್ವಿ 2 3.00 
ಯರಮರಸ್‌ 3 ‘8 7.75 
ಆಟೋನಗರ-ಮಾನ್ವಿ 2 0.10 
ಹರಳಾಹುರ ] 2.45 
19 ದಾವಣಗೆರೆ 
ಹನಗವಾಡಿ 3 48.80 
ಮಂಗಳಬೀಸು ಆಟೋ ಕಾಂಪ್ಲೆಕ್ಸ್‌ 15 2.37 
20 ಶಿವಮೊಗ್ಗ | _—ೌವಾಾಪ್ಪ 64 4335 
ದೇವಕಾತಿಕೊಪ್ಪ ಆಟೋ ಕಾಂಪ್ಲೆಕ್ಸ್‌ 91 3.85 
ಸ್‌ ಸಿ 
ಜಪಾನೀಸ್‌ ಇಂಡಸ್ಟಿಯಲ್‌ i A 
ಟೌನ್‌ಶಿಪ್‌ 
ತುಮಕೂರು ಮಷಿನ್‌ ಟೂಲ್‌ 
_ ಪಾರ್ಕ್‌ 
21 


ವಸಂತನರಸಾಪುರ 2ನೇ ಹಂತ 


ie 


24 


[ನಂದಿಕೂರು 


ಬೆಳಪು 


. [ನಿಯಾರು 


ಯಾದಗಿರಿ 


ಕಡೆಚೂರು 


